ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸ೦ಖ್ಯೆ: 1962(2277) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ಅಶುಚಿತ್ವ, ಅಪೌಷ್ಠಿಕತೆ ಮತ್ತು ಅಶುದ್ದ ಕುಡಿಯುವ ನೀರಿನಿಂದಾಗಿ ಶಿಶುಗಳ ಮರಣ 


(ಅ) ಇತ್ತೀಚಿನ ಯು.ಎನ್‌.ಒ (UNO) ಅಧ್ಯಯನ ವರದಿ ಪ್ರಕಾರ, ಭಾರತದಲ್ಲಿ ಅಶುಚಿತ್ನ, 
ಅಪೌಷ್ಠಿಕತೆ ಮತ್ತು ಅಶುದ್ದ ಕುಡಿಯುವ ನೀರಿನಿಂದಾಗಿ ಪ್ರತಿ 2 ನಿಮಿಷಗಳಲ್ಲಿ ಸರಾಸರಿ 
ಮೂರು ಶಿಶುಗಳು ಮರಣ ಹೊಂದುತ್ತಾರೆ ಎಂದು ವರದಿಯಿದ್ದು, ರಾಜ್ಯದಲ್ಲಿ ಇಂತಹ 
ಪರಿಸ್ಥಿತಿ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಶಿಶುಗಳ ಮರಣ 
ತಪ್ಪಿಸಲು ರೂಪಿಸಿರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳೇನು; (ವಿವರ ನೀಡುವುದು) 


(ಆ) ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಶು ಕಲ್ಯಾಣಕ್ಕಾಗಿ ಇತ್ತೀಚಿನ ವರ್ಷಗಳಲ್ಲಿ 
ಸಂಯೋಜಿತ ಮಕ್ಕಳ ಅಭಿವೃದ್ದಿ ಯೋಜನೆಗಳಿಗೆ ನೀಡುತ್ತಿರುವ ಅನುದಾನ ಕಡಿಮೆ 
ಆಗುತ್ತಿರುವುದು ನಿಜವೇ; ಹಾಗಿದ್ದಲ್ಲಿ, ಕಾರಣಗಳ ಸಮೇತ ಸಂಪೂರ್ಣ ವಿವರ ನೀಡುವುದು; 


(ಇ) ರಾಜ್ಯದಲ್ಲಿ ಅಸಂಖ್ಯಾತ ಶಿಶು ಮರಣಕ್ಕೆ, ಅಪೌಷ್ಠಿಕತೆ, ಅಶುಚಿತ್ವ್ತ ಮತ್ತು ಅಶುದ್ದ 
ಕುಡಿಯುವ ನೀರು ಕಾರಣಗಳೆ೦ಬ ಅಂಶ ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ 
ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕೊರತೆಗಳನ್ನು ನೀಗಿಸಲು ಕೈಗೊಂಡಿರುವ ಕ್ರಮಗಳೇನು? 
(ವಿವರ ನೀಡುವುದು) 


